ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 11260 A 

ಸದಸ್ಯರ ಹೆಸರು E 5 ಶೀತ. ಕಂಕಣಡಡವನ್‌ವ ET) 

ಉತ್ತರಿಸುವ ದಿನಾಂಕ i Kk | 17-03-2021 3] 

ಉತ್ತರಿಸುವ ಸಚಿವರು ೫ | ಪಶುಸಂಗೋಪನೆ ಸಚಿವರು | 
ಕ್ರ.ಸಂ ಪ್ರಶ್ನೆಗಳು ಉತ್ತರಗಳ 
ಅ) [ಹದನ ಎಷ್ಟು ಪಶುಸಂಗೋಪನಾ ರಾಜ್ಯದಲ್ಲಿ ಕೇವಲ ಏಕೈಕ ಪಶುವೈದ್ಯಕೀಯ, | 
ವಿಶ್ವವಿದ್ಯಾಲಯಗಳು ಸ್ಥಾಪನೆಗೊಂಡಿರುತ್ತವೆ; | ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ! 
| ವಿಶ್ವವಿದ್ಯಾಲಯ ಬೀದರನಲ್ಲಿ | 
| ಸ್ಮಾಪನೆಗೊಂಡಿದ್ದ 20055 ರಿಂದ ತನ್ನ 
| ಕಾರ್ಯಾರಂಭ ಮಾಡಿರುತ್ತದೆ. | 
ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ಎಷ್ಟು ಈ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ 
ವಿದ್ಯಾರ್ಥಿಗಳು ಪದವಿ ಮುಗಿಸಿ ಹೊರ ಸ್ನಾತಕ ಪದವೀಧರರು ಈ ಕೆಳಕಂಡಂತೆ ಪದವಿ | 
ಬರುತ್ತಿದ್ದಾರೆ; ಮುಗಿಸಿ ಹೊರ ಬರುತ್ತಿದ್ದಾರೆ. 
| ಕ್ರಸಂ ಪದವಿ ಒಟ್ಟು ವಿದ್ಯಾರ್ಥಿ | 
01 | ಪಶುವೈದ್ಯಕೀಯ CS | 

02 ಹೈನುಗಾರಿಕೆ 61 
WT ಮೀನುಗಾರಿಕೆ 42 kK 

18 | ಒಟ್ಟು 372 
ಇ ಈ ವಿಶ್ವವಿದ್ಯಾಲಯದಲ್ಲಿ ಎಷ್ಟು ಹುದ್ದೆ ಗಾ ವಿಶ್ವವಿದ್ಯಾಲಯದಲ್ಲಿ ಒಟ್ಟಾರೆ | 
ಮಂಜೂರಾಗಿವೆ; ಇವುಗಳಲ್ಲಿ ಖಾಲಿ | ಸಿಬ್ಬಂದಿಗಳ ಸಂಖ್ಯೆ, ನೇಮಕಗೊಂಡ ಸಿಬ್ಬಂದಿ | 
ಹುದ್ದೆಗಳೆಷ್ಟು; ' ಹಾಗೂ ಖಾಲಿ ಇರುವ ಹುದ್ಮೆಗಳ ವಿವರ ಈ! 
ಕೆಳಕಂಡಂತೆ ಇರುತ್ತವೆ. | 
(ಡ್ಡ | ಮಂಜೂರಾದ | ಭರ್ತಿಯಾದ | ಖಾಲಿ ಇರುವ || 
i | ಹುದ್ದೆ | ಹುದ್ದೆಗಳು | ಹುದ್ದೆಗಳು || 
| ಚೋದಕ | 75 | 245 T | 
| ಬೋಧಕೇತರ | 1384 | 256 | 1128 | 
| ಜ್‌ CE Hf 
ಈ) |ರಾಜ್ಯದ ಅವಶ್ಯಕತೆಗೆ ಅನುಗುಣವಾಗಿ | ರಾಜ್ಯದಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ | 
ವಿದ್ಯಾರ್ಥಿಗಳು ಪದವಿ: ಮುಗಿಸಿ ಹೊರ | ವಿದ್ಯಾರ್ಥಿಗಳು ಪದವಿ ಮುಗಿಸಿ ಹೊರ; 
ಬರುತ್ತಿದ್ದಾರೆಯೆಳ; ' ಬರುತ್ತಿದ್ದಾರೆ. | 


} | fe 


Y 


ಉ). 


| ಈ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಹುದ್ದೆಗಳನ್ನು 
ಯಾವಾಗ ಭರ್ತಿ ಮಾಡಲಾಗುವುದು? 


ಈ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಬೋಧಕ 


"ಮತ್ತು ಬೋಧಕೇತರ ಹುದ್ದೆಗಳ ಭರ್ತಿ ಸಂಬಂಧ 


ಸರ್ಕಾರವು ದಿನಾಂಕ 11-12-2019 ರಂದು 
ವೇಮಕಾತಿ ಅಧಿಸೂಚನೆಗೆ ಅನುಮತಿಯನ್ನು 
ನೀಡಿರುತ್ತದೆ. "ಆದರೆ ಸದರಿ ನೇಮಕಾತಿಗೆ 


| ಕೋವಿಡ್‌-19 ಸಾಂಕ್ರಾಮಿಕ ರೋಗದ ನಿಮಿತ್ತ 


ಆರ್ಥಿಕ ಮಿತವ್ಯಯದ ಹಿನ್ನಲೆಯಲ್ಲಿ ಸರ್ಕಾರವು 
ನೇಮಕಾತಿ ಪ್ರಕ್ರಿಯೆಯನ್ನು ತಡೆಹಿಡಿದಿರುತ್ತದೆ. 
ಪುನ: ವಿಶ್ವವಿದ್ಯಾಲಯವು ಸದರಿ `ಹುದ್ಮೆಗಳನ್ನು 
ಭರ್ತಿ ಮಾಡಲು ವಿಶೇಷ ಪ್ರಕರಣವೆಂದು 
ಪರಿಗಣಿಸಿ ಅನುಮತಿ ನೀಡುವಂತೆ ಕೋರಿದ್ದು, 
ಈ ಬಗ್ಗೆ ಆರ್ಥಿಕ ಇಲಾಖೆಯು ಅನುಮತಿ ನೀಡಿದ 


ಕೂಡಲೇ ನೇಮಕಾತಿ ಪ್ರಕ್ರಿಯೆ 
ಪ್ರಾರಂಭಿಸಲಾಗುವುದು. 
ಸಂಖ್ಯೆ: ಪಸಂಮೀ ಇ-51 ಪಅಸೇ 2021 
(ಪ್ರಭು ವ್ಹಾಣ್‌) 


ಪಶುಸಂಗೋಪನೆ, ಹಜ್‌ ಮತ್ತು ವಕ್ತ್‌ ಸಚಿವರು 


